ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 1212 

ಎ - . ಶ್ರೀಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ 
ಸದಸ್ಯರ ಹೆಸರು ' ಹೊಂದಿದಬಲು) 

ಉತ್ತರಿಸಬೇಕಾದ ದಿನಾಂಕ : 07-03-2022 


ಮಾನ್ಯ ಇಂಧನ ಹಾಗೂ ಕನ್ನಡ 


ಉತ್ತರಿಸುವ ಸಚಿವರು ' ಮತ್ತು ಸಂಸ್ಕೃತಿ ಸಚಿವರು 
ಪ್ರಶ್ನೆ ಉತ್ತರ 

ಅ) | ಕರ್ನಾಟಿಕ ವಿದ್ಯುತ್‌ ನಿಗಮದ ಕರ್ನಾಟಿಕ ವಿದ್ಯುತ್‌ ನಿಗಮ 
ಅಧೀನದಲ್ಲಿರುವ ವಿವಿಧ ರೀತಿಯ | ನಿಯಮಿತದ ಅಧೀನದಲ್ಲಿರುವ ವಿವಿಧ ರೀತಿಯ 
ವಿದ್ಯುಚ್ಛಕ್ತಿ ಉತ್ಪಾದಿಸುವ ಉತ್ಪಾದನಾ ವಿದ್ಯುಚ್ಛಕ್ತಿ ಉತ್ಪಾದಿಸುವ ಉತಾ ದನಾ 
ಕೇಂದ್ರಗಳೆಷ್ಟು ಮತ್ತು ಈ ಕೇಂದ್ರಗಳು ಕಳೆದ ಕೇಂದ್ರಗಳ ವಿವರಗಳು ಮತ್ತು ಈ ಕೇಂದ್ರಗಳಿಂದ 
3 ವರ್ಷಗಳಲ್ಲಿ ಉತ್ಪಾದಿಸಿರುವ | ಕಳೆದ ಮೂರು ವರ್ಷಗಳ ವಿದ್ಯುತ್‌ ಉತಾ ದನಾ 
ವಿದ್ಯುಚ್ಛಕ್ತಿಯ ಪ್ರಮಾಣವೆಷ್ಟು: (ಉತ್ಪಾದನಾ ವಿವರಗಳನ್ನು ಅಮುಬಂಧ-1 ರಲ್ಲಿ. 
ಕೇಂದ್ರವಾರು, ವರ್ಷವಾರು ಪೂರ್ಣ ಮಾಹಿತಿ | ಒದಗಿಸಲಾಗಿದೆ. 
ನೀಡುವುದು) 

ಆ) | ಕರ್ನಾಟಕ ವಿದ್ಯುತ್‌ ನಿಗಮದ ಅಡಿಯಲ್ಲಿ ಈ] ಕರ್ನಾಟಕ ವಿದ್ಯುತ್‌ ನಿಗಮದ 
ವಿವಿಧ ವಿದ್ಯುಚ್ಛಕ್ತಿ ಉತ್ಪಾದನೆ ಕೇಂದ್ರಗಳಲ್ಲಿ ವಿದ್ಯುಚ್ಛಕ್ತಿ ಉತ್ಪಾದನೆ ಕೇಂದ್ರಗಳಲ್ಲಿ, 
ವಿದ್ಯುಚ್ಛಕ್ತಿ - ಉತ್ಪಾದನೆ ಸಾಮರ್ಥ್ಯ | ವಿದ್ಯುಚ್ಛಕ್ತಿ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಿಸುವ 
ಹೆಚ್ಚಿಸಲು ನಿಗಮ ಹಮ್ಮಿಕೊಂಡಿರುವ |! ಯೋಜನೆಗಳು ಇರುವುದಿಲ್ಲ (ಪವನ ಶಕ 
ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಹೊರತಾಗಿ) ಆದಾಗ್ಯೂ: ಕರ್ನಾಟಿಕ ಬಿದ್ಯುತ್‌ 
ಯಾವುವು: ಇವುಗಳ ಅನುಷ್ಠಾನ ಯಾವ! ನಿಗಮ ನಿಯಮಿತದಲ್ಲಿ  ಕೈಗೆತಿಕೊಂಡಿರುವ 
ಹಂತದಲ್ಲಿವೆ: ಈ ಯೋಜನೆಗಳ ನವೀಕರಣ | ನವೀಕರಣ ಮತ್ತು ಆಧುನೀಕತರಣಗಳ 
ಮತ್ತು ಆಧುನೀಕರಣಗಳಿಗೆ ಕೇಂದ್ರ | ಯೋಜನೆಗಳ ವಿವರಗಳನ್ನು ಅಮಬಂಧ-2 
ಸರ್ಕಾರದಿಂದ ದೊರೆತಿರುವ ಆರ್ಥಿಕ ನೆರವು | ರಲ್ಲಿ ಒದಗಿಸಲಾಗಿದೆ. 
ಮತ್ತು ಸಹಾಯಧಥನವೆಷ್ಟು: ಈ ಯೋಜನೆಗಳ 
ಅನುಷ್ಠಾನದ ಆರ್ಥಿಕ ಮತ್ತು ಭೌತಿಕ ಪ್ರಗತಿ 
ಒಳಗೊಂಡಂತೆ ಪೂರ್ಣ ಮಾಹಿತಿ 
ನೀಡುವುದು: 

ಇ) | ಕರ್ನಾಟಕ ವಿದ್ಯುತ್‌ ನಿಗಮವು ದಾದ | ಕರ್ನಾಟಿಕ ವಿದ್ಯುತ್‌ ನಿಗಮವು ಹಣನ 
ಹೆಚ್ಚಿನ ವಿದ್ಯಚ್ಛಕ್ತಿ ಉತ್ಪಾದನೆಗೆ | ವಿದ್ಯುಚ್ಛಕ್ತಿ ಉತ್ಪಾದನೆಗೆ ಹಮಿಕೊಂಡಿರುವ 
ಹಮ್ಮಿಕೊಂಡಿರುವ ಹೊಸ ಯೋಜನೆಗಳು | ಹೊಸ ಯೋಜನೆಗಳ ವಿವರಗಳನ್ನು 
ಯಾವುವು: ಈ ಯೋಜನೆಗಳ ಅನುಷ್ಠಾನ ಅನುಬಂಧ-3 ರಲ್ಲಿ ಒದಗಿಸಲಾಗಿದೆ. 
ಯಾವ ಹಂತದಲ್ಲಿವೆ: ಮತ್ತು ಈ ಅನುಬಂಧ-3 ರಲ್ಲಿ ನಮೂದಿಸಿರುವ 
ಯೋಜನೆಗಳ ಅಮುಷ್ಠಾನಕ್ಕೆ ಕೇಂದ್ರ | ಯೋಜನೆಗಳಿಗೆ ಕೇಂದ್ರ ಸರ್ಕಾರದ. ಆರ್ಥಿಕ 
ಸರ್ಕಾರದಿಂದ ದೊರೆತಿರುವ ಆರ್ಥಿಕ ನೆರವು | ನೆರವು ದೊರೆತಿರುವುದಿಲ್ಲ. 
ಮತ್ತು ಸಹಾಯ ಧನವೆಷ್ಟು: ಈ ಯೋಜನೆಗಳ 
ಅನುಷ್ಠಾನದ ಭೌತಿಕ ಮತ್ತು ಆರ್ಥಿಕ. ಪ್ರಗತಿ 
ಒಳಗೊಂಡಂತೆ ಪೂರ್ಣ ಮಾಹಿತಿ 


ನೀಡುವುದು: 


ಈ) | ಕರ್ನಾಟಕ ವಿದ್ಯುತ್‌ ನಿಗಮ ಪವನಶಕ್ತಿ, ಕರ್ನಾಟಿಕ ವಿದ್ಯುತ್‌ ನಿಗಮ ಪವನಶಾ 
| ಸೌರಶಕ್ತಿ ಮತ್ತು ಕಿರುಜಲ ವಿದ್ಯುತ್‌ | ಸೌರಶಕ್ತಿ ಮತ್ತು ಕಿರುಜಲ ವಿದ್ಯುತ್‌ ಯೋಜನೆಗಳ |" 
| ಯೋಜನೆಗಳ ಸ್ಥಾಪನೆಗೆ ರಾಜ್ಯದಲ್ಲಿ | ಸ್ಥಾಪನೆಗೆ ರಾಜ್ಯದಲ್ಲಿ ಲಭ್ಯವಿರುವ ಅವಕಾಶಗಳನ್ನು 
ಲಭ್ಯವಿರುವ ಅವಕಾಶಗಳನ್ನು | ಬಳಸಿಕೊಳ್ಳಲು ಮತ್ತು ಶಾಖೋತ್ಪನ್ನ ಕೇಂದ್ರಗಳಿಗೆ 
ಬಳಸಿಕೊಳ್ಳದಿರುವುದು ಮತ್ತು | ಅಗತ್ಯವಿರುವ ಕಲ್ಲಿದ್ದಲು ಶೇಖರಣೆ ಮತ್ತು ಮರು, 
ಶಾಖೋತ್ಸನ್ನ ಕೇಂದ್ರಗಳಿಗೆ ಅಗತ್ಯವಿರುವ | ಹಂಚಿಕೆ ನಿರ್ವಹಣೆಯಲ್ಲಿ ಕೈಗೊಂಡ ಕ್ರಮಗಳ : 
ಕಲ್ಲಿದ್ದಲು ಶೇಖರಣೆ ಮತ್ತು ಮರು ಹಂಚಿಕೆ ವಿವರಗಳನ್ನು ಅನುಬಂ೦ಧ-4 ರಲ್ಲಿ ಒದಗಿಸಲಾಗಿದೆ. ' 
ನಿರ್ವಹಣೆಯಲ್ಲಿ 
ವಿಫಲವಾಗಿರುವುದರಿಂದ, ನಿಗಮ 
| ಉದ್ದೇಶಿತ ವಿದ್ಯುಚಕ್ತಿ ಉತ್ಪಾದನೆ ಗುರಿ 
ಸಾಧನೆಯಲ್ಲಿ ಹಿಂದೆ ಬಿದ್ದಿರುವುದು 
ನಿಜವೇ: (ಕಾರಣಗಳೊಂದಿಗೆ ಸಂಪೂರ್ಣ 
ಮಾಯಿತಿ ನೀಡುವುದು) 

ಉ) | ರಾಜ್ಯ ಸರ್ಕಾರದ ಸ್ವಾಮ್ಯದ ಪವರ್‌ | (ಅ) ಕರ್ನಾಟಕ ಸರ್ಕಾರವು ವಿದ್ಯುತ್‌ ಕೊರತೆಯನ್ನು 
ಕಂಪನಿ ಆಫ್‌ ಕರ್ನಾಟಕ ವಿವೇಚನ | ನೀಗಿಸುವ ಸಲುವಾಗಿ ಕೇಂದ್ರ ವಿದ್ಯುತ್‌ 
ರಹಿತವಾಗಿ ಕೇಂದ್ರ ಸರ್ಕಾರದಿಂದ | ಮಂತ್ರಾಲಯದಿಂದ ಆಯೋಜನೆಗೊಂಡ 
ಸ್ಥಾಪಿಸಲ್ಪಡುವ ವಿದ್ಯುಚ್ಛಕ್ತಿ | ಯು.ಎಂ.ಪಿ.ಪಿ(ಟrae Mega Power Project) | 


ಯೋಜನೆಗಳಿಂದ, ಎಂಓಯು ಮಾರ್ಗದ 
ಮೂಲಕ ಹಾಗೂ ಅಂತರ್‌ ರಾಜ್ಯ ಮತ್ತು 
ಪ್ರಸರಣ ವ್ಯವಸ್ಥೆ ಮೂಲಕ ವಿದ್ಯುಚ್ಛಕ್ತಿ 
ಉತ್ಪಾದನೆಗೆ ಬಂಡವಾಳ ಹೂಡಿದ್ದು 


ಅಥವಾ ಖರೀದಿ ಒಪ್ಪಂದ 
ಮಾಡಿಕೊಂಡಿದ್ದು, ಕೇ೦ದ್ರ ಸರ್ಕಾರದಿಂದ 
ಸ್ಥಾಪಿಸಲ್ಪಡುವ ಯೋಜನೆಗಳು 
ಕಾರ್ಯಗತವಾಗದೇ ನೆನೆಗುದಿಗೆ 
ಬಿದ್ದಿರುವುದು ಮತ್ತು ಖರೀದಿ ಒಪ್ಪಂದಕ್ಕೆ 
ಒಳಪಟ್ಟಿ ಸಂಸ್ಥೆಗಳು 
ನ್ಯಾಯಧೀಕರಣಗಳಲ್ಲಿ ಮತ್ತು 


ಸರ್ವೋಜಚ್ಞ ನ್ಯಾಯಾಲಯದಲ್ಲಿ ಕಂಪನಿ 
ಮತ್ತು ವನಿಗಮಗಳ ವಿರುದ್ದ ಕೇಸು 
ದಾಖಲಿಸಿ, ಕಂಪನಿ ಮತ್ತು ನಿಗಮಗಳಿಗೆ 
ಅಪಾರ" ಹಾನಿಯಾಗಿರುವುದು ನಿಜವೇ? 
(ಪ್ರಕರಣಗಳ ಪೂರ್ಣ ವಿವರ ನೀಡುವುದು) 


ಯೋಜನೆಗಳಿಗೆ ರಾಜ್ಯದ ವಿದ್ಯುತ್‌ ಹಂಚಿಕೆಗೆ; 
ಅನುಗುಣವಾಗಿ ವಿದ್ಯುತ್‌, ವಿತರಣಾ ಕಂಪನಿಗಳು. 
ಭೂಸ್ಥಾಧೀನ ಮತ್ತು ಬದ್ದತೆ ಶುಲ್ಕಗಳಿಗೆ ಮುಂಗಡ i 
ಠೇವಣಿಯನ್ನು ಪ್ರಾರಂಭಿಸಲು ಉದ್ದೇಶಿಸಿರುವ ' 
ದಿನಾಂಕದಂದು ಬೀಡಿರಲಾಗಿರುತ್ತದೆ. ವಿವರಗಳು ಈ ; 
ಕೆಳಗಿನಂತಿವೆ: 

(ರೂ.ಕೋಟಿಗಳಲ್ಲಿ) 
ಮುಂಗಡ | ಬಡ್ಡಿ ಒಟ್ಟಿ 
ಠೇವಣಿ | 31.03.2019 
ಮೊತ್ತ |ರಂತೆ 

| 33.48 
38 


ಕಮ 
ಸಂಖ್ಯೆ 


ಯೋಜನೆಯ 
ಹೆಸರು 


1 | ಜೆಯ್ಯೂರ್‌ 
ಯು.ಎ೦.ಪಿ.ಪಿ 
2 ಬಿಹಾರ್‌ 
ಯು.ಎಂ.ಪಿ.ಪಿ | 
ಡಿಯೋಗರ್‌ 
ಯುಎಂಪಿಪಿ 
ಒರಿಸ್ಸಾ 
ಅಡಿಷನಲ್‌-1 
ಯು.ಐಎಂ೦ಪಿಪಿ. 
(ಗಹೋರೊಪಲ್ಲಿ) 
ಮುಂಗೆ 
ಯು.ಎಂಪಿಪಿ 
ಮಹಾರಾಷ್ಟ, 
ತಾತಿಯಾ 
ಯುಎಂಪಿಪಿ 
ಆಂದ್ರಪುದೇಶ 


24.71 8.77 . 


4.00 


3.00 363 | 


3.50 6.15 


Ere 


ತದನಂತರದಲ್ಲಿ, ಸ್ವಚ್ಛ ಮತ್ತು ಹನಿರು 
ಯೋಜನೆಗಳಿಂದ ವಿದ್ಯುತ್‌ ಉತ್ಪಾದನೆ ರಾಜ್ಯ 
ಸಸರ್ಕಾರದ ಮತ್ತು ಕೇಂದ್ರ ಸರ್ಕಾರವು ಹೆಚ್ಚಿನ 
ಆದ್ಯತೆಯನ್ನು ನೀಡಿದ್ದು ಈ ನವೀಕರಿಸಬಹುದಾದ 
ವಿದ್ಯುತ್‌ ಯೋಜನೆಗಳಿಂದ ರಾಜ್ಯ ಸರ್ಕಾರವು ಹೆಚ್ಚಿನ 
ವಿದ್ಯತ್‌ನ್ನು ಪಡೆಯುತ್ತಿರುತ್ತದೆ. ಹಾಗಾಗಿ ರಾಜ್ಯವು 
ಹೆಚ್ಚುವರಿ ವಿದ್ಯುತ್ತನ್ನು ಹೊಂದಿರುತ್ತದೆ. 


ಈ ಮೇಲಿನ ಕಾರಣಗಳಿಂದ ಅಕ್ಟೋಬರ್‌ 
2019ರಲ್ಲಿ ಯು.ಎಂ.ಪಿ.ಪಿ ಯೋಜನೆಗಳಿಂದ 
ನಿರ್ಗಮಿಸಲು ಸೂಚಿಸಲಾಯಿತು. 
ಪಿ.ಸಿ.ಕೆಎಲ್‌ ವ ಪತ್ರ ದಿನಾಂಕ: 05.05.2020, 
15.05.2020, 15.09.2020 ಮತ್ತು 22.03.2021 ರಲ್ಲಿ 
ಯು.ಎಂ.ಪಿ.ಪಿ ಯೋಜನೆಗಳಿಂದ ವಿರ್ಗಮಿಸುವ ಬಗ್ಗೆ 
ಕರ್ನಾಟಿಕ ಸರ್ಕಾರದ ನಿರ್ಧಾರವನ್ನು ತಿಳಿಸಿ ಈ 
ಯೋಜನೆಗಳಿಗೆ ನೀಡಿರುವ ಠೇವಣಿ ಮೊತ್ತ, ಬದ್ಮತೆ 
ಶುಲ್ಕಗಳು, ಭೂ ಸ್ಕಾಧೀನ ಶುಲ್ಕಗಳನ್ನು ಹಾಗೂ 
ಬಡ್ಡಿಯನ್ನು ಮರುಪಾವತಿಸಲು ವಿನಂತಿಸಲಾಗಿದೆ. 


ಈ ವಿಷಯವಾಗಿ, ಪಿ.ಎಫ್‌.ಸಿ, ಚೆಯ್ಯೂರು 
ಮಂಡಳಿಯ ಸಭೆಯಲ್ಲಿ ಪಿ.ಸಿ ಕೆಎಲ್‌ ಮೇವಿನ 
ಶುಲ್ಮಗಳನ್ನು ಮರುಪಾಪತಿಸುವ ಬಗ್ಗೆ 
ಚರ್ಚಿಸಲಾಗಿದ್ದು ಪ್ರತ್ಯೇಕ ಸಭೆಯನ್ನು ಕರೆಯಲು 
ನಿರ್ಧರಿಸಲಾಯಿತು. 


ಮೇಲಿನ ಮೊತ್ತದ ಮರುಪಾವತಿಯು 
ಎಸ್ಕಾಂಗಳ ಆರ್ಥಿಕ ಹೊರೆಯನ್ನು ಸ್ವಲ್ಪ ಮಟ್ಟೆಗೆ 
ಕಡಿಮೆ ಮಾಡುತ್ತದೆ. 


(&). 6X660 ಮೆ.ವ್ಯಾ ಸಾಮರ್ಥ್ಯದ ಕೃಷ್ಣ ಪಟ್ಟಣಂ 
ಯು.ಎಂ.ಪಿ.ಪಿ ಶಾಖೋತ್ಪನ್ನ ವಿದ್ಯುತ್‌ ಉತ್ಪಾದನಾ 
ಯೋಜನೆಯನ್ನು 2007ರಲ್ಲಿ ಸ್ಪರ್ಧಾತ್ಮಕ ಟಿಂಡರ್‌ 
ಪ್ರಕ್ರಿಯೆಯಲ್ಲಿ ರಿಲ್ಫೆಯನ್ಸ್‌ ಪವರ್‌ ಸಂಸ್ಥೆಗೆ 
ಕೊಡಲಾಗಿತ್ತು. ಇದರಲ್ಲಿ ಕರ್ನಾಟಿಕದ ಪಾಲು 
ಶೇ.20ರಷ್ಟು ಅಂದರೆ 792 ಮೆ.ವ್ಯಾ. 


ರಿಲ್ಫೆಯನ್ಸ್‌ ಪವರ್‌ ಸಂಸ್ಥೆಯ ಅಂಗ ಸಂಸ್ಥೆಯಾದ 
ಕೋಸ್ಕಲ್‌ ಆಂಧ್ರ ಪವರ್‌ ಲಿಮಿಟೆಡ್‌ (ರ) 
ರವರನ್ನು ವಿಶೇಷ ಉದ್ದೇಶಿತ ವಾಹನ (5/೪) ವನ್ನಾಗಿ 
ಮಾಡಿದ್ದು ಇವರೊಂದಿಗೆ ಆಂದ್ರಪ್ರದೇಶ, 
ತಮಿಳುನಾಡು, ಕರ್ನಾಟಿಕ ಮತ್ತು ಮಹಾರಾಷ್ಟ 
ರಾಜ್ಯಗಳ ವಿದ್ಯುತ್‌ ವಿತರಣಾ ಕಂಪನಿಗಳು 
ವಿದ್ಯುತ್‌ಖರೀದಿ ಒಪ್ಪಂದವನ್ನು ದಿನಾಂಕ: 
23.03.2007 ರಂದು ಮಾಡಿಕೊಂಡಿದ್ದವು. 


1 ಮಾರುಕಟ್ಟೆಯಲ್ಲಿ ದರಗಳ ನಿಯಮಗಳು 


| ಕಾರ್ಯಗತಗೊಂಡಿರುವುದಿಲ್ಲ. ಈ. ಬದಲಾಣೆಯಿಂದ 


ಇಂಡೋನೇಷಿಯಾದಲ್ಲಿ ಕಲ್ಲಿದ್ದಲು 
ಬದಲಾವಣೆಯಿಂದಾಗಿ ಈ ಯೋಜನೆ 


ದರ ವ್ಯತ್ಯಾಸವಾಗಿರುವುದರಿಂದ €A್ಮPಓ ರವರು ಈ 
ಸಂಬಂಧ ಪರಿಹಾರಕ್ಕಾಗಿ C£ಣC, APTEL ಮತ್ತು 
ದೆಹಲಿ ಹೈಕೋರ್ಟ್‌ಗಳಲ್ಲಿ ದಾವೆ ಹೂಡಿದ್ದು, ದೆಹಲಿ 
ಹೈಕೋರ್ಟ್‌ ಈ ಪ್ರಕರಣವನ್ನು ವಜಾಗೊಳಿಸಿ ಸದರಿ 
ಪ್ರಕರಣದ ಇತ್ಯರ್ಥಕ್ಕೆ €೩PL ರವರಿಗೆ €೯್ಣ೮ ಯನ್ನು 
ಸಂಪರ್ಕಿಸಲು ಆದೇಶಿಸಲಾಗಿತ್ತು. ಈ ಯೋಜನೆಯು 
ಎಲ್ಲಾ ಪಾಲುದಾರರು €೩PL ಬಿಂದ ಪಡೆದಿದ್ದ 
ಬ್ಯಾಂಕ್‌ ' ಗ್ಯಾರಂಟಿಯ ಒಟ್ಟು ಮೊತ್ತ ರೂ.300 
ಕೋಟಿಯಷ್ಟನ್ನು (ಕರ್ನಾಟಕದ ವಿದ್ಯುತ್‌ ವಿತರಣಾ 
ಕಂಪನಿಗಳಿಂದ ರೂ.60 ಕೋಟಿಗಳು - ಶೇ.20 ರಷ್ಟು) 
ನಗದೀಕರಿಸಲಾಗಿರುತ್ತದೆ. ಪ್ರಸ್ತುತ €APಿ[ರವರು ಸದರಿ 
ಯೋಜನೆಗಳನ್ನು ಹೊಂದಿರುವ ಭೂಮಿಯನ್ನು 
ಮಾರಾಟ ಮಾಡಲು ಅಥವಾ ತಾವೇ ಬಳಸಿ ಕೊಳ್ಳಲು 
ಅನುಮತಿ ಕೋರಿ ದೆಹಲಿ ಹೈಕೋರ್ಟ್‌ನಲ್ಲಿ ಪ್ರಕರಣ 
ಸ೦ಖ್ಯೆ WP(€)Nಂ.9062/2019 ದಾಖಲಿಸಿರುತ್ತಾರೆ. 
ಸದರಿ ಪ್ರಕರಣ ಬಾಕಿ ಇರುತ್ತದೆ. 


tsk. 4 


ಸ೦ಖ್ಯೆ: ಎನರ್ಜಿ 42 ಇಬಿಎಸ್‌ 2022 


PA 
(ವಿ ಸುನಿಲ್‌ ತುಮಾರ್‌) W 
ಇಂಧನ ಹಾಗೂ ಕನ್ನಡ ಮತ್ತು 


ಸಂಸ್ಕೃತಿ ಸಜಿವರು ik pW 


ಅನುಬಂಧ-1 


ಕವಿನಿನಿಯ ವಿವಿದ ವಿದ್ಯುತ್‌ ಕಿಡಗಳು: ಮತ್ತು ಕಳೆದ 3 ವರ್ಷಗಳ ವಿದ್ಯುತ್‌ ಉತ್ಪಾದನೆಯ ವಿವರ 


ಸಳ ಕಂಡಲತಿವ: 
ದ.ಲ.ಯೂಗಳಲ್ಲಿ 
ಕಮ ನಷ್ಯದಾಗಾಕಗವಾ ಉತ್ಪಾದನಾ ನಿಜ ನಿಜ ನಿಜ ನಿಜ ಉತ್ಪಾದನೆ 
ಸಂಖ್ಯೆ ಸಾಮರ್ಥ್ಯ ಉತ್ಪಾದನೆ ಉತ್ಪಾದನೆ ಉತ್ಪಾದನೆ | 2021-22 (01.04.2021ರ೦ದ 
ಮೆ.ವ್ಯಾಗಳಲ್ಲಿ 2018-19 2019-20 2020-21 10.02.2022 ರವರಗೆ) 
1 | ಶರಾವತಿ 105 | 477469| 513037] 4583.24 4105.95 
2 | ಲಿಂಗನಮಕ್ಕಿ 55 249.36 294.921 253.76 227.33 
3 | ಬದ್ರಾ 39.20 59.90 73.54 55.53 57.84 
4 | ನಾಗರ್ಭುರಿ 900} 2771.54] 3662.15| 3147.19 3022.43 
'ರ.| ಸೂಪ 100 593.51 581.20 444.08 504.83 
6 | ವರಾಹಿ 460| 1243.76| 1183.64| 1093.11 928.60 
7 | ಮಾಣಿ 9 37.40 30.13 23.88 16.79 |" 
8 | ಘಟಪ್ರಭಾ 32 80.63 50.59 109.41 81.65 
೨ ಕದ್ರಾ 150 370.34 470.64 405.29 346.56 
10 | ಕೊಡಸಳ್ಳಿ 120 338.40 469.30 379.35 353.37 
11 | ಗೇರುಸೊಪ್ಪ 240 524.67 571.57 476.42 453.65 
12 | ಅಲಮಟ್ಟಿ 290 408.37 631.50 643.69 454.85 
13 | ಶಿವನ ಸಮುದ್ರಂ 42 219.01 203.24 255.50 223.80 
14 | ಶಿಂಹಾಹುರ 17.20 72.05 58.17 60.99 39.05 
15 | ಎಮ್‌ಜಿಹೆಚ್‌ಇ 139.20 192.82 295.36 368.88 466.65 
16 | ಮಲ್ಲಾಪುರ 9 9.06 0 0 32.75 
17 | ಸಿರ್‌ವಾರ 1 0 0 0 0 
18 | ಕಲ್ಮಲ 0.40 0 0 0 0 
19 | ಗಾಣೇಕಲ್‌ 0.35 0 0 0 0 
2೦: | ಮಲಪ್ರಭಾ 2.40 0.716 3.53 2.145 3.308 
21 | ಮುನಿರಾಬಾದ್‌ 38 90.82 97.03 103.25 116.94 
ಒಟ್ಟು (ಜಲ ವಿದ್ಯುತ್‌) 3679.75 | 12037.03 | 1380691 | 124095.77 11436.38 
2೭೦ | ಆರ್‌ಟಿಪಿಎಸ್‌ ಘಟಕ-1-8 1720 8917.97 8533.95 3927.87 5645.65 
28 | ಬಿಟಿಪಿಎಸ್‌ ಘಟಕ-1-3 1700 4059.05 4050.36 3094.63 5683.93 
24 | ವೈಟಿಷಿಎಸ್‌ 1600 | 79166 46705 338162 TE 
ಒಟ್ಟು (ಶಾಖೋತ್ತನ್ನು) 5020 | 13768.69 | 305135 | 10404.12 15762.73 
೧ರ ಕಪ್ಪದಗುಡ್ಡ ( ಪವನ) 4555 5251 7.52 7.75 6.75 
ಸೌರಶಕ್ತಿ -ಕೋಲಾರ, 
೭6 | ಬೆಳಗಾಂ, ಯಪಾಲ್‌ದಿನ್ಸಿ , 
ಬಳಕವಾಡಿ,ಶಿವನಸಮುದಂ, 34 43.14 43.23 42.38 
ಚಂದಾಪುರ 32.11 
ಒಟ್ಟು 8738.305 | 2585417 | 26909.01 | 22860.01 27237.97 


ಅನು: 


ಬಂಧ-2 


ಕ.ವಿ.ನಿ.ನಿ ಯ ವಿವಿದ ಯೋಜನೆಗಳ ನವೀಕರಣ ಹಾಗೂ ಆಧುನೀಕರಣ ಕೆಲಸಗಳ ಮಾಹಿತಿ 


1 ರಾ.ಶಾವಿ. ಕೆಂದ್ರದ ಘಟಕಗಳ ಬಿ.ಟಿ.ಜಿ ಪ್ಯಾಕೇಜ್‌: 


ಕಂದ್ರೆ 


Andritz Hydro Pvt Lid 


submitted by the 
firm is under 
review, 


ಕ್ರ ಯೊ ಮೊತ್ತ 
3 ಕೆಲಸಗಳ ವಿವರಣೆ ತ | ವರ್ಷ | ಕೋಟಿ | ಪಸ್ತುತಸ್ಥಿತಿ | ಸಕಾರ್ರರದಿಂದ 
ಸಂ. ಪಬೀ ರೂ) ಆರ್ಥಿಕ ನೆರವು 
ದಕ್ಷತೆಯ ಉನ್ನೆತೀಕರಣಕ್ಕಾಗಿ ಟರ್ಚೈನ್‌ ಟೆಂಡರ್‌ 
1 | ಮಾಡ್ಯೂಲ್‌ಗಳ ನವೀಕರಣ ಮತ್ತು 2022-23 | 120.00 ಮೌಲ್ಯಮಾಪನ ಇಲ್ಲ 
ಆಧುನೀಕರಣ- ಘಟಕ-3 ಪ್ರಗತಿಯಲ್ಲಿದೆ 
210 ಮೆ.ವ್ಯಾ ಹೆಚ್‌ಪಿ ಟರ್ಬೈನ್‌ 
py ಮಾಡ್ಯೂಲ್‌ಗಳ ದುರಸ್ತಿ ಮತ್ತು ನವೀಕರಣ 2022-23 7.65 ಕಾಮಗಾರಿ ಇಲ್ಲ 
. | (ಇನ್ನರ್‌ ಕೇಸಿಂಗ್‌ ಮತ್ತು ರೋಟರ್‌) ಪ್ರಗತಿಯಲ್ಲಿದೆ 
ಟಿಕ-2 
ಈ ರಾಯಚೂರು 
ಘಟಕಗಳ ಕೇಂದ್ರೀಕೃತ ಚಾಲನೆ ಹಾಗೂ ಶಾಖೋತ್ಪನ್ನ 
3 ಘಟಕ ಈ ರರ ಮತ್ತು ಸತವ) ವದು | 06 ಟೆಂಡರ್‌ ಇಲ್ಲ 
ಸಿಸ್ಪಂಗಳ ನವೀಕರಣ ಹಾಗೂ ಕೇಂದ್ರ ಕರೆಯಲಾಗಿದೆ 
ಆಧುನೀಕರಣ | | 
18 ಸಂಖ್ಯೆಗಳ ವಾಲ್ಕೂಮೆಟ್ರಿಕ್‌ ಕಲ್ಲಿದ್ದಲು 
ಗಿರಣಿ ಫೀಡರ್‌ನಿಂದ ಗ್ರಾವಿಮೆಟ್ರಿಕ್‌ : 
4 | ಕಲ್ಲಿದ್ದಲು ಗಿರಣಿ ಫೀಡರ್‌ ನಿಯಂತ್ರಣ 2022-23 | 422 ಕಾಮಗಾರಿ ಇಲ್ಲ 
ವ್ಯವಸ್ಥೆಯ ಪರಿವರ್ತನೆ ಮತ್ತು ಪಗತಿಯಲ್ಲಿದೆ 
ಉನ್ನತೀಕರಣ -ಘಟಕ-5,6 .& 7 
2) ಪವನ ವಿದ್ಯುತ್‌ ಯೋಜನೆ: 
ಗದಗ ಜಿಲ್ಲೆಯ ಕಪ್ಪತಗುಡ್ಡ ಪ್ರದೇಶದಲ್ಲಿ 1994-95ರ ಸಾಲಿನಲ್ಲಿ 225೪ ಸಾಮರ್ಥ್ಯದ 9 ಪವನ 
ವಿದುತ್‌ ಘಟಕಗಳನ್ನು ಮೊದಲನೇ ಹಂತದಲ್ಲಿ (8120-1) ಸ್ಥಾಏಿಸಲಾಗಿರುತ್ತದೆ. ಈ ಘಟಕಗಳ 
ಜೀವಿತಾವಧಿಯು ಮುಗಿದಿರುವುದರಿಂದ ಇವುಗಳನ್ನು ತೆಗೆದು(Dismantling) ಅದೇ ಜಾಗದಲ್ಲಿ 
ಹೆಚ್ಚಿನ ಸಾಮರ್ಥ್ಯದ ಘಟಕಗಳನ್ನು(2.1MW x 4ಸಂಖ್ಯೆ) ಅನುಷ್ಠಾನ ಗೊಳಿಸಿ ಯೋಜನೆಯ 
ಸಾಮರ್ಥ್ಯ ವನ್ನು 2.025SMW ದಿಂದ 84 MWA ಹೆಚ್ಚಿಸಲು (Enhancing Capacity , 
from 2.025MW to 84MW of First Stage Machines) ನಿಗಮವು 
ಉದ್ದೇಶಿಸಿರುತ್ತದೆ. 
ಕರ್ನಾಟಕ ಸರ್ಕಾರದಿಂದ RE Policy 2021-26 ಅನುಮೋದನೆ ಹಂತದಲ್ಲಿದ್ದು ಈ ನೀತಿಯ 
ಅನ್ವಯ ಯೋಜನೆಯನ್ನು ತೆಗೆದುಕೊಳ್ಳಲಾಗುವುದು. 
3) ಜಲ ವಿದ್ಯುತ್‌ - ಯೋಜನೆಗಳು: 
S.N| Name of the work | Order details Order value Physical Financial Financial” 
0 progress of the | progress Assistance 
work received from 
; Central Govt. 
1 | Renovation & Detailed Order No. Rs.114.7515 1. Model test & | Advance NIL ' 
Modernization LOT/Shivasamudran/ | crores CFD analysis amount of. \ 
works of R&M/4208 excluding procedure is Rs.11,14,19, 
‘| Shivanasamudram } dtd.31.01.2019 taxes. approved. 400/- 
HEP{(6X3MW + awarded to M/s 2.Drawings/Des 
4X6MW) ign documents 


ನ. : 


ಈ 
Renovation Detailed Order No. | Rs.99.25 The firm has Advance NIL 
&Modernization LOT/NPHR&M/3780 | crores supplied amount of 
works of NPH — | dated 24.02.2018 excluding materials worth | Rs.1030.6 
1,283 units awarded to. M/s Bharat | taxes around 60 Lakhs was 
Heavy Electricals Ltd crores. The paid to M/s 
proposal ofthe | BHEL | 
firm to resolve ' | 
the vibration \ 
issues is under 
review. 3 | 
R&M of 2 x12MW |P.O No. - Rs.17,32,73,8 | Unit2 was [ MNRE 
River bed | LOT/(BHADRA/RBU/ | 51/- synchronized to sanctioned 
generating units of | R&M/SUPPLY/1451 4 the grid on amount Rs 6.81 
Bhadra Hydro | and 1452 Date: 18.02.2016, Crores. 
Electric. Project - | 31.08.2012 Unit-1 was MNRE réleased 
. Supply & Frection | LOT/(BHADRA/RBU/ synchronized to Rs613 
IS R&M/ERECTION/14 the grid on Crores MNRE 
52 and 1452 Date: 25.07.2018 and amount yet to be 
31.08.2012 performance released Rs 
guarantee tests 0.68Crores 
were completed. 
Renovation and LOA Rs. All major An amount | Approved Grant 
Modernization(R. No.CEED/FE8/R&MI/ | 18,70,30,000/- | equipments of fromPSDF/NLD 
&M)of ODY Equipments/17 received except | Rs.3,09,80,6 | Cis Rs.87.44 
switchyard dated:05.04.2021 CTs at sites. 20/- is paid | Crores. 
equipments & awarded to M/s Erection, testing | to M/s 
protection systems | Hitachi Energy India & commissioing | Hitachi Total amount of 
of 220/ 400KV Ltd. work'yet to be Energy india | Rs. 21.18Crores 
substations of taken up. pvt.ltd., till is received from 
KPCL date | PSDF/NLDC 
till date. 
LOA No. LOT/Kadra/ | Rs. Ail equipments | An amount 
Kodasalli/ADPH/R& | 4,31,95,139 received at sites. | of 
M/Prot0l1 Erection, testing | RS.2,40,25,9 
dated:03.04.2021 to & commissioing | 10.00/- is 
Mis Hitachi Energy work yet to be paid to M/s 
India Ltd. & taken up. Hitachi 
i ) Energy india 
ನ - ಹ vi.ltd. 
Detailed Work Order Rs.35,47,498/ | All equipments | NIL 
= No. CEED/EE6/ received at site. 
NPH/Line Prot/87 Erection, testing 
dated:23.04.2021 & commissioing 
awarded to M/s GE work yet to be 
T&D india ltd. taken up. 
LOA Rs.42,74,92,9 | Supplyof NIL 
No.BENGALURUI/CE | 30/- equipments is in 
(TDY TO0/12541 progress. 
dated:11.06.2021 
awarded to M/s GE 
T&D india Itd. 
LOA Rs. upply of NIL 
k No.BENGALURU/ 2,98,48,800/- | equipments isin | | 
CE(TDYIO/12501 progress.’ 
dated:09.06.2021 
awarded to M/s GE | 
T&D india ltd. JA 


2) ನಾರ. ವಿದ್ಯುತ್‌ ಯೋಜನೆಗಳು: 


ಅನುಬಂಧ-3 


ಕರ್ನಾಟಕ ವಿದ್ಯುತ್‌ ನಿಗಮವು ಹೆಚ್ಚಿನ ವಿದ್ಧುಚ್ಛಕ್ತಿ ಉತ್ಪಾದನೆಗೆ ಹಮ್ಮಿಕೊಂಡಿರುವ ಹೊಸ ಯೋಜನೆಗಳ 

. ವಿವರಗಳು: ; 

1) ಬಿಡದಿಯ 115ಮೆ.ವ್ಯಾ ಘನತ್ಸಾ ಜ್ಯ ವಿದ್ಯುತ್‌ ಯೋಜನೆ: ಕ.ವಿ.ನಿನಿಯು: ರಾಮನಗರ ಜಿಲ್ಲೆಯ 
ಬಿಡದಿಯಲ್ಲಿ 11.5ಮೆ. "ವ್ಯಾ ಸಾಮರ್ಥ್ಯದ ಘನತ್ಸಾಚ್ಯದಿಂದ ವಿದ್ಯುತ್‌ ಉತ್ಪಾದನಾ ಯೋಜನೆಯನ್ನು 
ಬಿಬಿಎಂಪಿರವರ ಸಹಯೋಗಿ ದೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಯೋಜನೆಯನ್ನು. 
ಸ್ಥಾಪಿಸಲು ತಗಲುವ ವೆಚ್ಚವನ್ನು 50:50 ರ ಅನುಪಾತದಲ್ಲಿ ಕವಿನಿನಿ ಹಾಗೂ ಬಿಬಿಎಂಪಿ ಭರಿಸುವುದು" 


ಈ ಯೋಜನೆಯು ನಿರ್ಮಾಣ ಹಂತದಲ್ಲಿದ್ದು ಈ ಉದ್ದೇಶಿತ ಯೋಜನೆಯ ನಿರ್ಮಾಣಕ್ಕಾಗಿ 
ಬಿಬಿಎಂಪಿರವರು ಈ ವರೆಗೆ ರೂ.0. ೧೦ಕೋಟಿ ' ಧನಸಹಾಯವನ್ನು ನೀಡಿರುತ್ತಾರೆ. 

ಮೆಃ ಇಸ್ಪೆಕ್‌ ಹೆವಿ ಇಂಜಿನಿಯರಿಂಗ್‌ ಕಂಪನಿ ಹಾಗು ಮೆ। ಹಿಟಾಚಿ 'ಜೋಸೆನ್‌ ಇಂಡಿಯಾ ಲಿ. ರವರಿಗೆ 
ದಿ.08. 10. 2020 ರಂದು ರೂ.240.00ಕೋಟಿ ಮೊತ್ತದ ಇ.ಪಿ.ಸಿ ಕೆಲಸಕ್ಕೆ ಕಾರ್ಯಾದೇಶ 
ನೀಡಲಾಗಿದ್ದು 24 ತಿಂಗಳ ಕಾಲಾವಧಿಯನ್ನು ನಿಗದಿ ಪಡಿಸಲಾಗಿದೆ. ಈ ಯೋಜನೆಯ 
ಪೂರ್ಣಗೊಳಿಸುವ ಅವಧಿಯು 08.10. 2022ಆಗಿರುತ್ತದೆ. 


ಸಿವಿಲ್‌ ಮತ್ತು ಯಾಂತ್ರಿಕ ಕಾಮಗಾರಿಗಳಾದ ತ್ಯಾಜ್ಯ ಶೇಖರಣಾ ಗುಂಡಿ, ಬಾಯ್ದರ್‌, ಟಿಜೆ, ಎಫ್‌.ಜಿ.ಟಿ, 
ಎಸಿಸಿ, ಡಿಎಂ ವಾಟರ್‌ ಟ್ಯಾಂಕ್‌, ಕಂಪ್ರೆಸ ಸ್ಟರ್‌ ಕೊಠಡಿಯ ಕಾಮಗಾರಿ "ಕಲಸ ಪ್ರಗತಿಯಲ್ಲಿದೆ. 
ಯಂತ್ರೋಪಕರಣಗಳ ಸರಬರಾಜು ಪ್ರಗತಿಯಲ್ಲಿರುತದೆ. 

ಭೌತಿಕ ಪ್ರಗತಿ: 41.04% 

ಆರ್ಥಿಕ ಪ್ರಗತಿ: 15.03% 


ಕರ್ನಾಟಕದಲ್ಲಿ ಈ ಕೆಳಗಿನ ಪ್ರದೇಶಗಳಲ್ಲಿ ಘನತ್ಯಾಜ್ಯದಿಂದ ವಿದ್ಯುತ್‌ ಉತ್ಪಾದನಾ" ಕೇಂದ್ರಗಳನ್ನು 
ಅನುಷ್ಠಾನಗೊಳಿಸಲು ಪ್ರಸ್ತಾಪಿಸಲಾಗಿದೆ: 


© ಬಿಬಿಎಂಪಿ ವ್ಯಾಪ್ತಿಯ ಮಾವಳ್ಳಿಪುರ ಹಾಗು ಕೆಸಿಡಿಸಿ ತ್ಯಾಜ್ಯ ಸಂಸ್ಕರಣಾ ಘಟಕದ್ದಪ್ರ ಪ್ರದೇಶದಲ್ಲಿ 
* ಪಚ್ಚನಾಡಿ, ಮಂಗಳೂರು 

° ಮೈಸೂರು 

e ಹುಬ್ಬಳ್ಳಿ-ಧಾರವಾಡ / ಬೆಳಗಾವಿ 

೪ ಕಲಬುರ್ಗಿ. 


° 115 ಮೆವ್ಯಾ "ಸಾಮರ್ಥ್ಯ ತೇಲುವ ಸೌರ ವಿದ್ಯುತ್‌ ಯೋಜನೆ ಯಲಹಂಕ ಸಂಯೋಜಿತ ಅನಿಲ 
ವಿದ್ಯುತ್‌ ಘಟಕದ ಕಚ್ಚಾ ನೀರಿನ ಕೊಳದ ಮೇಲೆ 
ಟೆಂಡರ್‌ ಪಕಿಯೆಯು ” ಪ್ರಗತಿಯಲ್ಲಿದೆ. 

© ಕದ್ರಾ ಅಣೆಕಟ್ಟಿನಲ್ಲಿ 20 ಮೆ.ವ್ಯಾ. ಸಾಮರ್ಥ್ಯ ತೇಲುವ ಸೌರ ವಿದ್ಧುತ್‌' ಯೋಜನೆ. 
ಯೊಜನಾ ವರದಿ ತಯಾರಿಕೆ ಪ್ರಗತಿಯಲ್ಲಿದೆ. 

೨ ಯಲಹಂಕ ಸಂಯೋಜಿತ ಅನಿಲ ವಿದ್ಧುತ್‌ ಘಟಕದ ಕಟ್ಟಡಗಳ ಮೇಲೆ 1 ಮೆ.ವ್ಯಾ. ಸಾಮರ್ಥ್ಯ 
ಸೌರ ಮೇಲ್ಲಾ ಿವಣಿ ವಿದ್ಯುತ್‌ ಯೋಜನೆ. 
ಟೆಂಡರ್‌ ಪಕ್ರಿಯೆಯು ಪ್ರನತಿಯಲ್ಲಿದ * 


-2- 


ಪಂಪ್ಟ್‌ ಸ್ಟೋರೇಜ್‌ ಯೋಜನೆಗಳು: 


© 2000 ಮೆ.ವ್ಯಾ. ಸ ಸಾಮರ್ಥ್ಯದ ಶರಾವತಿ ಪಂಪ್ಟ್‌ ಸ್ಟೋರೇಜ್‌ ಯೋಜನೆ 
ವಿಸ್ಲೃಕ ಯೋಜನಾ ವರದಿ ' (ಡಿಪಿಆರ್‌) ಪೂರ್ಣಗೊಂಡಿರುತ್ತದೆ 


© 1500 ಮೆ.ವ್ಯಾ. ಸಾಮರ್ಥ್ಯದ ಕಾಗಿನಹರೆ ಪಂಪ್‌ ಸ್ಫೋರೇಜ್‌ ಯೋಜನೆ (ನೇತ್ರಾವತಿ ನದಿ) 
ಪೂರ್ವ ಸಾಧ್ಯಶಾ ವರದಿಯು @re-Feasibility Report) ಪೂರ್ಣಗೊಂಡಿರುತ್ತದೆ. 


ಈ ಯೋಜನೆಗಳು ಅನುಷಾ ನಕ್ಕೆ ಬಂದಿಲ್ಲದೆ ಇರುವುದರಿಂದ ಕೇಂದ್ರ ಸರ್ಕಾರದಿಂದ ಯಾವುದೇ 


ಆರ್ಥಿಕ ನೆರವು ಪಡೆದಿರುವುದಿ ್ರ ರಾಮಣಾದಿಯನ್ನು 
ಕೈಗೆತ್ತಿಕೊಂಡಿರುವುದಿಲ್ಲ. 


D 


2 


Ney 


3) 


ನಷ್ಕತ್‌ ಕೇಂದ್ರ: ಪ್ರದ ಕಂಪನಿ | ವಾರ್ಷಿಕೆ ಪ್ರಮಾಣ (ಲಕ್ಷ `'ಟನ್‌ಗಳಲ್ಲಿ) 
ರಾಯಚೊರು ಕಾಷೋಕ್ಸನ್ನ ಎಸ್‌.ಸಿ.ಸಿ.ಎಲ್‌ 30.10 
ಭಧ್ಯುಫ್‌ ಕಂದ ಮಾನವರ ST 
ಒಚ್ಟಾ 8131 
ಬಳ್ಳಾರಿ . ಎಸ್‌ ಸಿಸಿ.ಎಲ್‌. - IN 22.94 
ಶಾಖೋತ್ಪನ್ನ 
ವಿದ್ಯುಕ | 
ಕೇಂದ್ರ |, ' 4 4 | 
an : | ಬಾರಂಜ್‌ ಗಣಿಗಳು NEN 25.00 
| ಬ್ರ KN 


 ಅನುಬಂಧ-4 
ಕರ್ನಾಟಕ ವಿದ್ಯುತ್‌ ನಿಗಮ ಪವನಶಕ್ತಿ, ಸೌರಶಕ್ತಿ ಮತ್ತು' ಕಿರು- ಜಲವಿದ್ಯುತ್‌ ಯೋಜನೆಗಳ 
ಸ್ಥಾಪನೆಗೆ ರಾಜ್ಯದಲ್ಲಿ ಲಭ್ಯವಿರುವ ಅವಕಾಶಗಳನ್ನು ಬಳಸಿಕೊಳ್ಳಲು ಮತ್ತು ಶಾಖೋತ್ಪನ್ನ 


ಕೇಂದ್ರಗಳಿಗೆ ಅಗತ್ಯವಿರುವ "ಕಲ್ಲಿದ್ದಲು ಶೇಖರಣೆ ಮತ್ತು ಮರು. ಹಂಚಿಕೆ ನಿರ್ವಹಣೆಯಲ್ಲಿ 
ಕೈಗೊಂಡ ಕ್ರ ಕ್ರಮಗಳು: 


ಸೌರ ವಿದ್ಯ; ತ್‌ ಯೋಜನೆ 


ಪಾವಗಡ ಸೋಲಾರ್‌ ಪಾರ್ಕನಲ್ಲಿ 400 ಮೆ.ವ್ಯಾ. . ಸಾಮರ್ಥ್ಯ ಸೌರ ವಿದ್ಯುತ್‌ ಯೋಜನೆಯನ್ನು 
ನಿಗಮಕ್ಕೆ ನೇರವಾಗಿ ಹಂಚಿಕೆ ಮಾಡಲು ಸರ್ಕಾರಕ್ಕೆ ದಿ25. 01.2016ರ ಪತ್ರದಲ್ಲಿ ಕೊರಲಾಗಿತ್ತು. 
ಆದರೆ ಸರ್ಕಾರದಿಂದ ಹೆಂಚಿಕೆಯಾಗಿರುವುದಿಲ್ಲ. 


2016 ಸಾಲಿನಲ್ಲಿ, ಕೇಂದ್ರ ಸರ್ಕಾರದ ಸೋಲಾರ್‌ ಎನರ್ಜಿ ಕಾರ್ಪೋರೇಶನ್‌ ಆಫ್‌ ಇಂಡಿಯಾದ 
P2B3T5 ಟೆಂಡರನಲ್ಲಿ ನಿಗಮದ ವತಿಯಿಂದ 20 ಮೆ.ವ್ಯಾ. ಸಾಮರ್ಥ್ಯ ಸೌರ ವಿದ್ಯುತ್‌ 


ಯೋಜನೆಯನ್ನು ಹಾಸನ ಜಿಲ್ಲೆಯ ದುದ್ದಾ ಗ್ರಾಮದಲ್ಲಿ ಸ್ಥಾಪಿಸಲು ಭಾಗವಹಿಸಲಾಗಿತ್ತು ಆದರೆ 
ಟೆಂಡರ್‌ ಸ್ಪರ್ಧೆಯಲ್ಲಿ ಹಂಚಿಕೆಯಾಗಿರುವುದಿಲ್ಲ. 


ಮುಂದುವರೆದು, 2018 ಸಾಲಿನ ಕಡಲ್‌ ಅವರ 650 ಮೆ.ವ್ಯಾ. ಸಾಮರ್ಥ್ಯ ಸೌರ ವಿದ್ಯುತ್‌ 
ಯೋಜನೆಯನ್ನು ಪಾವಗಡ ಸೋಲಾರ್‌ ಪಾರ್ಕನಲ್ಲಿ ಸ್ಥಾಪಿಸುವ ಟಿಂಡರನಲ್ಲಿ ಮತ್ತು ಇನ್ನಿತರ 
ಕೇಂದ್ರ ನರವ ಟೆಂಡರನಲ್ಲಿ ಭಾಗವಹಿಸಲು, ನಿಗಮಕ್ಕೆ "ತಗಲುವ ಉತ್ಪಾದನಾ ವೆಚ್ಚವು ಖಾಸಗಿ 
ಕಂಪನಿಗಳ ಪೆ ೈಪೊಟಿಯಿಂದ 'ಟಿಂಡರ್‌ ಸ್ಪರ್ಧೆಯಲ್ಲಿ ಹಂಿಚಿಕೆಯಾಗಲು ಸಾಧ್ಯವಾಗುತ್ತಿಲ್ಲ. 


ಪವನ ವಿದ್ಯುತ್‌ ಯೋಜನೆ: 


ಗದಗ ಜಿಲ್ಲೆಯ ಕಪ್ಪತಗುಡ್ಡ ಪ್ರದೇಶದಲ್ಲಿ ಸುಮಾರು 52.25 ಮೆ.ವ್ಯಾ ಸಾಮರ್ಥ್ಯದ ಪವನ ಶಕ್ತಿಯ 
ವಿದ್ಯುತ್‌ ಉತ್ಪಾದನೆ ಮಾಡಲು ಸರ್ಕಾರದ ಆದೇಶ ಸಂ. ಇಎನ್‌ 162 ಎನ್‌ಸಿಇ 2015 ದಿ. 
24.08.2015 ರಂತೆ ಆದೇಶ ಪಡೆಯಲಾಗಿತ್ತು. : 


ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ನಿಗಮದಿಂದ ಗದಗ ಜಿಲ್ಲೆಯ ಕಪ ಸತಗುಡ್ಡ ಪ್ರದೇಶದಲ್ಲಿ 
ಸುಮಾರು 65. 50ಹೆಕ್ಸೇರ್‌ ಜಾಗವನ್ನು ಗುರುತಿಸಲಾಗಿತ್ತು. ಈ ಜಾಗವು ಸಂರಕ್ಷಿತ ಮೀಸಲು "ಅರಣ್ಯ 
ಎಂದು ಘೋಷಿಸಿರುವ ಕಾರಣ ಅರಣ್ಯ, ಪರಿಸರ ಮತ್ತು ಜೀವಿ ಶಾಸ್ತ್ರ ಇಲಾಖೆಯಿಂದ ಅನುಮಠಿ 
ದೊರೆತಿರುವುದಿಲ್ಲ. ಆದಕಾರಣ ಈ ಯೋಜನೆಯನ್ನು ತೈಬಿಡಲಾಗಿದೆ.. 


ಕಲ್ಲಿದ್ದಲು ಶೇಖರಣೆ ಮತ್ತು ಮರು ಹಂಚಿಕೆ ನಿರ್ವಹಣೆ 


ಕರ್ನಾಟಕ ವಿದ್ಯುತ್‌ ನಿಗಮವು ತನ್ನ ಅಧೀನದಲ್ಲಿರುವ ಶಾಖೋತ್ಸನ್ನ ವಿದ್ಯುತ್‌ ಕೇಂದ್ರಗಳ 
ಕಲ್ಲಿದ್ದಲಿನ ಬೇಡಿಕೆಯನ್ನು ಪೂರೈಸಲು ಈ ಕೆಳಕಂಡಂತೆ ಇಂಧನಗಲ್ಲಿದ್ದಲು. ಪೂರೈಕೆ 
ಒಪ್ಪಂದಗಳನ್ನು ಮಾಡಿಕೊಂಡಿರುತ್ತದೆ. 


da CEN ರ: pS 


py 


ಯರವುರಸ್‌ 1 ಎಸ್‌.ಸಿ.ಸಿ.ಎಲ್‌. ಸ238 
ಶಾಖೋತ್ಪನ್ನ 
ವಿದ್ಯುತ್‌ - 
ಕೇಂದ್ರ 


2021-22 ನೇ ಸಾಲಿನಲ್ಲಿ ಪಡೆಯಲಾಗಿರುವ ಕಲ್ಲಿದ್ದಲಿನ ಪ್ರಮಾಣ: 


ವಿದ್ಯುತ್‌'ಕೇಂದ್ರ ಕಲ್ಲಿದ್ದಲು ಕಂಪನಿ ಪೊರೈಕೆ ಪ್ರಮಾಣ (ಲಕ್ಷ 'ಟನ್‌ಗಳಲ್ಲಿ) 
(28.02.2022 ರವರೆಗೆ) 
ರಾಯಚೊರು ಶಾಖೋತ್ಸೆ; ್ಲೆ 1 ಎಸ್‌.ಸಿ.ಸಿ.ಎಲ್‌. 17.00 
ಎದ್ಯುಶ್‌'ಕೇಂದ ಡನ್ಸಾಸವಕ್‌ ನಾ 
ಎಂ.ಸಿ.ಎಲ್‌- RT 
CR ಬಿಟ್ಟಾ” pa 43.63 
ಬಕ್ಕಾರಿ ಶಾಖೋತ್ಸನ್ನ ವಿದ್ಯುತ್‌] ಎಸ್‌.ಸಿ.ಸಿ.ಎಲ್‌. 28.57 
ಕೇಂದ್ರ 
ಬಾರಂಜ್‌ ಗಣಿಗಳು 10.06 


ಒಟ್ಟು 38.63 
ಯರಮರಸ್‌ sii Cb 28.60 


ವಿದ್ಯುತ್‌ ಕೇಂದ್ರ 


2021-22 ನೇ ಸಾಲಿನ ಪ್ರಾರಂಭದ ಕೆಲವು. ತಿಂಗಳುಗಳಲ್ಲಿ ರಾಜ್ಯ ವಿದ್ಯುತ್‌ ಜಾಲಕ್ಕೆ. ಶಾಖೋತ್ಪನ್ನ 
ವಿದ್ಯುತ್‌ ಕೇಂದ್ರಗಳಿಂದ ವಿದ್ಯುತ್‌ ಬೇಡಿಕೆ ಕಡಿಮೆಯಿದ್ದ ಕಾರಣ ಹಾಗೂ ವಿದ್ಯುತ್‌ ಕೇಂದ್ರಗಳಲ್ಲಿ 
ಸಾಕಷ್ಟು ಪ್ರಮಾಣದ ಕಲ್ಲಿದ್ದಲಿನ ದಾಸ್ಹಾನು ಲಭ್ಯವಿದ್ದ ಕಾರಣ, ನಿಗಮವು ಕಲ್ಲಿದ್ದಲು ಕಂಪನಿಗಳಿಂದ 
ಕಲ್ಲಿದ್ದಲು ಪಡೆಯುವುದನ್ನು ನಿಯಂತಿಸುತ್ತಿತ್ತು. ಕಮೇಣ, ಆಗಸ್ಟ್‌-2021 ರ ನಂತರ ರಾಜ್ಯದ 
ವಿದ್ಧುತ್‌ ಜಾಲದಿಂದ ಜೇಡಿಕೆ ಹೆಚ್ಚಾದುದರಿಂದ, ಲಭ್ಯವಿದ್ದ ಕಲ್ಲಿದ್ದಲಿನ ದಾಸ್ತಾನನ್ನು 
ಸಂಪೂರ್ಣವಾಗಿ ಬಳಸಿಕೊಳ್ಳಲಾಗಿರುತ್ತದೆ. ಈ ಮಧ್ಯೆ, ನಿರಂತರ ಮಳಿ ಮತ್ತು ಇತರೇ 
ಕಾರಣಗಳಿಂದ ಕಲ್ಲಿದ್ದಲು ಕೇಂದ್ರಗಳಿಂದ ನಿಗಮದ ವಿದ್ಧುತ್‌ ಕೇಂದ್ರಗಳಿಗೆ ಪೂರೈೆ ;ಕೆಯಾಗುತ್ತಿದ್ದ 
ಕಲ್ಲಿದ್ದಲಿನ ಪ್ರಮಾಣ ಕಡಿಮೆಯಾಗಿರುತ್ತದೆ. 


ಕೇಂದ್ರ ಕಲ್ಲಿದ್ದಲು ಮಂತ್ರಾಲಯದ, ಸಬ್‌-ಗ್ರೂಪ್‌ ಕಮಿಟಿಯು, ನಿಗಮದ ವಿದ್ಯುತ್‌ ಕೇಂದ್ರಗಳಲ್ಲಿನ 
ಕಡಿಮೆ ದಾಸ್ತಾನನ್ನು ಮನಗಂಡು, ಡಬ್ಯ್ಯೂಸಿ.ಎಲ್‌. & ಎಂ೦.ಸಿ.ಎಲ್‌. ಗಳಿಂದ ಕಲ್ಲಿದ್ದಲನ್ನು 
ಪಡೆಯುವಂತೆ" ನಿರ್ದೇಶಿಸಿರುತ್ತದೆ. ಅದರಂತೆ ನಿಗಮವು, ಡಬ್ಬ್ಯೂಸಿ.ಎಲ್‌. ರಸ್ತೆ-ರೈಲು (RCE) 
ಮಾರ್ಗದಲ್ಲಿ & ಎಂ.ಸಿ.ಎಲ್‌.ನಿಂದ. ರಚ 9 ಮಾರ್ಗದ ನ ಹೆಚ್ಚುವರಿ ಕಲ್ಲಿದ್ದಲನ್ನು 
ಪಡೆಯುತ್ತಿದೆ. 


"ಮುಂದುವರೆದು,: ಎಂ.ಸಿ.ಎಲ್‌. ನಂ ರೈಲು-ಸಮುದ್ರ- ರೈಲು (RSR) & ರಸ್ತೆ-ರೈಲು (RCR) 
ಮಾರ್ಗಗಳ ಮೂಲಕ ಕಲ್ಲಿದ್ದಲನ್ನು ಕ ಏಜೆನಿಗಳನ್ನು ನೇಮಿಸಲಾಗಿದ್ದು ದರಿ ಮಾರ್ಗದ 
ಮೂಲಕ ಕಲ್ಲಿದ್ದಲನ್ನು ಪಡಯುವ ಕಾರ್ಯ ಸಧ್ಯದಲ್ಲೇ ಪಾರಂಭವಾಗಲಿದೆ. 

'ಇವುಗಳ ಜೊತೆಗೆ, ನಿಗದಿತ ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಪೂರೈಸುವಂತೆ ಕಲ್ಲಿದ್ದಲು ಕಂಪನಿಗಳನ್ನು 
ನಿಯಮಿತವಾಗಿ ಕೋರಲಾಗುತ್ತಿದ. 


2021 "ರ ದಿತೀಯಾರ್ಧದಲ್ಲಿ ಕಲ್ಲಿದ್ದಲಿನ ದಾಸ್ತಾನು ಕಡಿಮೆಯಾದ ಸಂದರ್ಭದಲ್ಲಿ, ಮಾನ್ಯ 
'ಮುಖ್ಯಮಂ ತ್ರಿಗಳು ಕರ್ನಾಟಕ ಸರ್ಕಾರ, ಮಾನ್ಯ ಇಂಧನ ಸಚಿವರು, ಕರ್ನಾಟಕ ಸರ್ಕಾರ, ಮುಖ್ಯ 
ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ: ಅಪರ ಮುಖ್ಯ ಕಾರ್ಯದರ್ಶಿಗಳು, ಇಂಧನ ಇಲಾಖೆ 
ತಿ 


[ 


_3- 


ಕರ್ನಾಟಕ ಸರ್ಕಾರ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಕ.ವಿ.ನಿ.ನಿ ರವರುಗಳು: ಸಹ ಭಾರತ 
ಸರ್ಕಾರದ ವಿವಿಧ ಮಂತ್ರಾಲಯಗಳೊಡನೆ ನಿರಂತರ ಸಂಪರ್ಕ ಸಾಧಿಸುವ ಮೂಲಕ. ರಾಜ್ಯದ 
ವಿದ್ಯುತ್‌ ಕೇಂದಗಳಗೆ ಹೆಚ್ಚುವರಿ ಕಲ್ಲಿದ್ದಲು ಮತ್ತು ಹೆಚ್ಚುವರಿ ರೇಕ್‌ಗಳನ್ನು | ಪಡೆಯುವಲ್ಲಿ 
ಯಶಸ್ವಿಯಾಗಿರುತ್ತೆ. 


ಮುಂದಿನ ದಿನಗಳಲ್ಲಿ ಹೆಚ್ಚಾಗಲಿರುವ ವಿದ್ಯುತ್‌ ಬೇಡಿಕೆಯನ್ನು ನಿಭಾಯಿಸಲು ನಿಗಮವು 
ಈಗಾಗಲೇ ಕಲ್ಲಿದ್ದಲು ಕಂಪ ನಿಗಳೊಂದಿಗೆ ನಿರಲಿತರ ಸಂಪರ್ಕ ಸ ಸಾಧಿಸಿದ್ದು, ನಿಗಧಿತ ಪ್ರಮಾಣದ 
ಕಲ್ಲಿದ್ದಲಿನ ಪ್ರಮಾಣವನ್ನು ಪಡೆಯುವಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. 


